ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿನ ಪ್ರಶ್ನೆಸಂಖ್ಯೆ : 1840 

2. ಸದಸ್ಯರ ಹೆಸರು : ಶ್ರೀಎಸ್‌.ರವಿ (ಸೃಳೀಯ ಸಂಸ್ಥೆಗಳ ಕ್ಲೇತು 
3. ಉತ್ತರಿಸಬೇಕಾದ ದಿನಾಂಕ : 15-03-2022 

4. ಉತ್ತರಿಸುವ ಸಚಿವರು : ಸಹಕಾರ ಸಚಿವರು 


ದಾಸನಪುರ ಉಪ ಮಾರುಕಟ್ಟೆಯನ್ನು 


ಬೆಂಗಳೂರು . ನಗರದ ದಾಸನಪುರ 
ದಿನಾ೦ಕ:07.10.2009ರಂದು ಸ್ಮಾಪಿಸಲಾಗಿದೆ. 


ಹೊರವಲಯದಲ್ಲಿರುವ 


ಕುಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬೆಂಗಳೂರು ಸಮಿತಿಯ 
: | ಯಶವಂತಪುರ ಮುಖ್ಯ ಮಾರುಕಟ್ಟೆ ಪ್ರಾಂಗಣಕ್ಕೆ ಈರುಳ್ಳಿ, 
ಉಪ ಮಾರುಕಟ್ಟೆ ನಿರ್ಮಾಣದ | ಆಲೂಗಡ್ಡೆಯನ್ನು ಮಾರಾಟಕ್ಕೆಂದು ತರುವ ರೈತರು 
ಉದ್ದೇಶಗಳೇಮ: ಇದರ | ದಲಾಲಿ/ವರ್ತಕರ ಅಂಗಡಿಗಳಿಗೆ ತಲುಪಲು ಹಾಗೂ ಅದೇ ದಿನ 
ವಿಸೀರ್ಣವೆಷ್ಟು: ಈ | ವಹಿವಾಟು ಪೂರ್ಣಗೊಳ್ಳಲು ತೊಂದರೆಯಾಗುತ್ತಿದ್ದುದನ್ನು 


ಮಾರುಕಟ್ಟೆಯಲ್ಲಿ ವ್ಯಾಪಾರ [ತಪ್ಪಿಸುವ ಉದ್ದೇಶದಿಂದ ದಾಸನಪುರ ಉಪ 
ವಹಿವಾಟುಗಳು ಮಾರುಕಟ್ಟೆಯನ್ನು ನಿರ್ಮಿಸಲಾಗಿರುತ್ತದೆ. ಸದರಿ 


ಸಡೆಯುತ್ತಿವೆಯೇ: 
(ಸಂಪೂರ್‌ಣ " ವಿವರ 
ನೀಡುವುದು) 


ಮಾರುಕಟ್ಟೆಯ ವಿಸ್ತೀರ್ಣ-67.25 ಎಕರೆ. 


ಈ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದು 
ಕಳೆದ 03 ವರ್ಷಗಳ ವಹಿವಾಟಿನ ವಿವರ ಈ ಕೆಳಕಂಡಂತಿದೆ. 


ಶವಂತಫರ 
ಮುಖ್ಯ 


(ಯ 


ಲ್ಲಿ 
1292 ಪ್ರತ್ಯೇಕಿಸಿರುವುದಿಲ) 


sz | 7 7 On 


2020-21 


೬ರ 


ಈ ಉಪಮಾರುಕಟ್ಟೆಯಲ್ಲಿ |. 
ನಿರ್ಮಿಸಿರುವ ಮೂಲ 
ಸೌಕರ್ಯಗಳೇಮ: ಎಷ್ಟು 
ಅಂಗಡಿ 
ಮಳಿಗೆ/ಗೋದಾಮುಗಳನ್ನು 
ನಿರ್ಮಿಸಲಾಗಿದೆ: ಇದಕ್ಕಾಗಿ 


ಖರ್ಚಾಗಿರುವ ಅನುದಾನವೆಷ್ಟು: 
(ಸಂಪೂರ್ಣ ವಿವರ ವಿವರ 
ನೀಡುವುದು) ; 


| ಹಾಗೂ ಸುಸಜ್ಮಿತ ವಿಶಾಲಪಾದ ಕಾಂಕ್ಟೀಟ್‌ ರಸ್ತೆ ಮತುಕಾಂಕ್ರೀಟ್‌ 


1 ತಾಚಾಲಯಗಳನ್ನು:-ನಿರ್ಮಾಣ ಮಾಡಲಾಗುತ್ತಿದೆ. 


.! ಹಠಾಜು ಕಟ್ಟೆಗಳು, 07 ಸಣ್ಣ ಅಂಗಡಿ-ವ-ಮಳಿಗೆಗಳು, 02 ಶುದ್ಧ 


ಸುತ್ತಲೂ 


ನೀರಿನ ಘಟಕಗಳು, 02 ಸಂಖ್ಯ ಸಾರ್ವಜನಿಕ ಶೌಚಾಲಯಗಳು, 04 | 
| ಸಂಖ್ಯೆ ಯೂರಿನಲ್‌ ಬ್ಲಾಕ್‌ಗಳು, `100 ಲಕ್ಷ ಲೀಟರ್‌ ನೀರು 


ವ ಬಿ. ಬಾಸ್‌ಗಳಲ್ಲಿ _ಈರುಳಿ ಮತ್ತು ಆಲೂಗಡ್ಡೆ | 
ಉತ್ಪನ್ನಗಳ ವಹಿವಾಟಿಗೆ ಅವಕಾಶವಾಗುವಂತೆ ಮೂಲಭೂತ 
ಸೌಲಭ್ಯಗಳೊಂದಿಗೆ ಅಭಿವುದಿಪಡಿಸ- ಲಾಗಿರುತ್ತದೆ. ಪ್ರಾಂಗಣದ 

ೂ ಕಲ್ಲು ಕಟ್ಟಡದ ಕಾಂಪೌಂಡ್‌ ಗೋಡ ನಿರ್ಮಿಸಲಾಗಿದ್ದು 
ಕೆಳಕಂಡಂತೆ ಕಟ್ಟಡಗಳನ್ನು ನಿರ್ಮಿಸಿ ಮೂಲ. ಸೌಕರ್ಯಗಳನ್ನು 
ಕೆಲ್ಲಿಸಲಾಗಿದೆ. 

300 ಅಡಿ ವಿಸೀರ್ಣದ 178 ಅಂಗಡಿ-ವ-ಮಳಿಗೆಗಳು, 4060 ; 
ಅಡಿ ವಿಸ್ಟೀರ್ಣದ 34 ಅಂಗಡಿ-ವ-ಮಳಿಗೆಗಳು, 1830 ಅಡಿ 
ವಿಸ್ತೀರ್ಣದ 28 ಚಿಕ್ಕ ಮಳಿಗೆಗಳು 100 ಮೆಟ್ರಿಕ್‌ ಟನ್‌ ಸಾಮರ್ಥ್ಯದ 
02 ಸಂಖ್ಯೆ ಗೋದಾಮುಗಳು, 60 ಮೆಟ್ರಿಕ್‌ ಟನ್‌ ಸಾಮರ್ಥ್ಯದ 02 
ಸಂಖ್ಯೆ ವೇಬ್ರಿಡ್ಯ 01 ಉಪಹಾರ ಗೃಹ, 02 ಸಂಖ್ಯೆ 'ಎಸ್‌ಟಿ.ಪಿ. 
ಘಟಕಗಳು, 01 ಸಂಖ್ಯೆ ಘನತ್ಯಾಜ « 


ನಿರ್ವಹಣಾ ಘಟಕ, 0 ತನಿಖಾ 
ಠಾಣೆಗಳು. 100 ಎಲ್‌.ಪಿಹೆಣ್‌ ಸಾಮರ್ಥ್ಯದ 05-ಶದ್ಧ ಕುಡಿಯುವ 


ಹೊಂದಿರುವ ಸಂಪ್‌,.0 ಸಂಖ್ಯೆ ಕೊಳವೆ 
ಹೆಡ್‌ ಟ್ಯಾಂಕ್‌, ವಿದ್ಯುತ್‌ ಸೌಲಭ್ಯ, 40x100 
ಮುಚ್ಚು ''ಹರಾಜು ಕಟ್ಟೆಗಳು 


ಸಂಗ್ರಿಹಣೆ`ಸಾಮರ್ಥ್ಯ 
ಬಾವಿ;:ಹಾಗೂ ಓವರ್‌ 
ಅಡಿ. ವಿಸ್ತೀರ್ಣದಲ್ಲಿ, 12 ಸಂಖ್ಯೆ 


ಚರಂಡಿಗಳನ್ನು ಹೊಂದಿರುತ್ತದೆ. ಮ 

ಪ್ರಸ್ತುತ ಡಬ್ಲ್ಬೂಐ.ಎಫ್‌ ಯೋಜನೆಯಡಿಯಲ್ಲಿ. ರೂ.1400 
ಕೋಟಿ ವೆಚ್ಚದಲ್ಲಿ 98 ಆಂಗೆಡಿ-ವ-ಮಳಿಗೆಗಳು,:02: ಸಂಖ್ಯೆ ಶುದ | 
ಕಡಿಯುವ -:ವೀರಿನ ಘಟಕಗಳು, 0೩ ಸಂಖ್ಯ ಸಾರ್ವಜನಿಕ | 


I 
ಡಿ-ಬಾಕ್‌ನಲ್ಲಿ ಅಡಳಿತ ಕಛೇರಿ, 02 ಸಂಖ್ಯೆ ಬ್ಯಾಂಕ್‌ ಕಟ್ಟಿಡ 
ಅಂಚೆ ಕಛೇರಿ, ಪೂಲೀಸ್‌ ಸೇಷನ್‌, ವಿದ್ಯುತ್‌ ಸೌಲಭ್ಯ 02 ಸಂಖ್ಯೆ 
ಕೊಳವೆ ಬಾವಿ, ರೈತಭವನ ಇದೆ. 
ಹಿ-ಬಾಕ್‌ನಲ್ಲಿ ಡಬ್ಬೂ-ಐ.ಎಫ್‌ ಯೋಜನೆಯಡಿಯಲ್ಲಿ 2013- 
14, 2014-15 ಹಾಗೂ 2017-18 ಸಾಲುಗಳಲ್ಲಿ ಒಟ್ಟು ರೂ.63.00 
ಕೋಟಿನವೆಚ್ಛದಲ್ಲಿ 168 ಸಂಖ್ಯೆ ಅಂಗಡಿ-ವ-ಮಳಿಗೆಗಳು, 1000 
ಮೆಟ್ರಿಕ್‌ ಟನ್‌ ಸಾಮರ್ಥ್ಯದ ಶೀಥಲಗೃಹ, 12 ಸಂಪ್ಯೆ ಮುಚ್ಚು 
ಹರಾಜುಕಟ್ಟೆ, 01 ಸಂಖ್ಯೆ ಎಸ್‌ಟಿ.ಪಿ. ಘಟಕ, 04 ಸಂಖ್ಯೆ ಶುದ್ದ 
ಕುಡಿಯುವ ವೀರಿನ ಘಟಕ, 04 ಸಂಖ್ಯೆ ಶೌಚಾಲಯ, ಚೆಕ್‌ ಪೋಸ್ಟ, 
01 ಸಂಖ್ಯೆ ಕ್ಯಾಂಟೀನ್‌, ವಿದ್ಯುತ್‌ ಸೌಲಭ್ಯ 03 ಸಂಖ್ಯೆ ಕೊಳವೆ 
ಬಾವಿ ಹಾಗೂ ಸುಸಜ್ಜಿತ ವಿಶಾಲವಾದ ಕಾಂಕ್ರೀಟ್‌ ರಸ್ತೆಗಳು ಮತ್ತು | 
ಕಾಲಕಿಕಟ್‌ ಚರಂಡಿ ನಿರ್ಮಿಸುವ ಕಾಮಗಾರಿಗಳನ್ನು | 
ಕೈಗೊಳ್ಳಲಾಗಿದ್ದು ಪುಗತಿಯಲ್ಲಿದೆ. ಸದರಿ ಕಾಮಗಾರಿಯು | 
ಇ-ಬ್ಲಾಕ್‌ನಲ್ಲಿ 1715 ಎಕರೆ ಹೊಂದಿದ್ದು ತರಕಾರಿ | 
ಮಾರುಕಟ್ಟೆಗಾಗಿ 210 ಅಂಗಡಿ-ವ-ಮಳಿಗೆಗಳು, 07 ಮುಚ್ಚು 


ಕುಜಿಯವ ನಿರಿನ ಘಟಕಗಳು, ರೈತರ ನೇರ ಮಾರಾಟ ಕೇಂದ್ರ, 01 
ಎಸ್‌ಟಿಪಿ. ಘಟಕ, 05 ಸಂಖ್ಯೆ ಸಾರ್ವಜನಿಕ ಶೌಚಾಲಯ, 02 


ಸೆ 


-4- 


ಬಂದೇ ಮಾರುಕಟ್ಟೆ ಮಾಡಿ ಶಾಶ್ವತ ಪರಿಹಾರ ವೀಡುವಂತೆ ಮನಬಿ 
ಸಲ್ಲಿಸಿರುವುದು ಗಮನಕ್ಕೆ ಬಂದಿರುತ್ತದೆ. 


ದಾಸನಪುರ : "ಉಪ ಮಾರುಕಟ್ಟೆಯಲ್ಲಿ ಮಳಿಗೆಹರಾಜುಕಟ್ಟೆ 
ಹಂಚಿಕೆ ಪಡೆದಪರನ್ನು ಹೊರತುಪಡಿಸಿ ಉಳಿದವರಿಗೆ ಪೂರ್ಣ 
ಪ್ರಮಾಣದಲ್ಲಿ ಸ್ಮಳಾವಕಾಶಪನು ಕಲ್ಪಿಸಲು ಸಾಧ್ಯವಾಗದ ಕಾರಣ, ; 
ಪೂರ್ಣ ಪ್ರಮಾಣದಲ್ಲಿ ವಹಿವಾಟು ಸ್ಮಳಾ೦ತರಿಸಲು 
ಸಾಧ್ಯವಾಗಿರುವುದಿಲ್ಲ. ಅಲ್ಲದೇ ದಾಸನಪುರ ಉಪ 
ಮಾರುಕಟ್ಟೆಯಲ್ಲಿ ಮ ಬಿ ಮತ್ತು ಸಿ ಬ್ಲಾಕ್‌ನಲ್ಲಿ ನಿರ್ಮಿಸಲಾಗುತ್ತಿರುವ 


ಳಿಗೆಗಳ, ಕಾಮಗಾರಿಯು ಪ್ರಗತಿಯಲ್ಲಿದ್ದು. ಕಾಮಗಾರಿ 
C ದ ' ಅರ್ಹ W ಆಲೂಗಡ್ಡೆ 


ಸಂಖ್ಯೆ: 67:ಎಂಆರ್‌ಇ 2022 


ಸಿ" ವ್ಯೂಪಾರ 
ಪ್ರಮಾಣದಲ್ಲಿ 
ಮೂ Ns 
(ಎಸ್‌.ಟಿ. ಸೋಮಶೇಖರ್‌) 


ಸಹಕಾರ ಸಚಿವರು 


ಕರ್ನಾಟಕ ರಾಜ್ಯಪತ್ರ, ಗುರುವಾದೆ, ಜೂನ್‌ ೬, ೨೦೧೩ ಭಾಗ ೩ 


ಎಂ.ಬಮುಳೆಕೂರ ಸೈಯದ್‌ ರಫೀವುಲ್ಲಾ 
ಬಾಭಕಾಲ-ಬಿ ಶಾಖೆ ಹಿಂದುಳಿದ 
ರಗಳ ಕಲ್ಯಾಣ ಇಲಾಖೆ, ಕೊಠಡಿ 
`ಸಂಖ್ಯ:229, 2ನೇ ಮಹಡಿ, ವಿಕಾಸಸೌಧ, 
ಅಂಬೇಡ್ವರ್‌ವೀಧಿ ಬೆಂಗಳೂರು-560001. 


p) 


ಸರ್ಕಾರದ ಅಧೀನ k 
ಕಾರ್ಯದರ್ತಿ-2 
ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆ ಕೊಠಡಿ ಸಂಖ್ಯೆ 229. 
2ನೇ ಮಹಡಿ ವಿಕಾಸಸೌಧ. ದಸೆಕೆನ್ರಾಣೆ ಸಂಖ್ಯೆ: ೫2034605 
ಅಂಬೇಡ್ಕರ್‌ ವೀದಿ ಜೆಂಗಳೂರು- ನ್‌ k 
560001. 
ದೂರವಾಣಿ ಸಂಖ್ಯೆ:22034598 

k ಹ 


ಗ ನಿಗದಿಪಡಿಸಲಾದ ಇತರೆ ಮಾಹಿತಿಗಳು ಯಾವುದೂ ಇಲ್ಲ. 


Fal 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಜಿ:ಮುಳಕೂರ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 


PR.318 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 


ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 2ನೇ ರಾಜಭವನ ರಸ್ತೆ, ಪ.ಬಿ.ಸಂ.5309, ಬೆಂಗಳೂರು-01 
ಅಧಿಸೂಚನೆ, ಸಂ:ಕೃಮಾಇ/246/ನಿಯವಿ/2009 &:07.10.2009 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ, 1966 ರ ಪ್ರಕರಣ 6 ರ ಉಪ ಪ್ರಕರಣ (2) 
ಯಿಸಿ ಕರ್ನಾಟಕದಲ್ಲಿ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾಗಿರುವ ಜಿ.ರಾಮಚಂದ್ರ ಆದ ನಾನು ಕೃಷಿ ಉತ್ಪನ್ನ . 


ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾ 
ಮಾರುಕಟ್ಟೆ ಸಮಿತಿ, ಬೆಂಗಳೂರು ಇದರ ಮಾರುಕಟ್ಟೆ ಕ್ಷೇತದಲ್ಲಿ . ಕಾಲಕಾಲಕ್ಕೆ ಹೊರಡಿಸಲಾದ ಅಧಿಸೂಚನೆಗಳ ಮೂಲಕ ಮಾರಾಟ ನಿಯಂತ್ರಣಕ್ಕೆ 


ಳ್ಬ ಕೈಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಬೆಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ 


ಒಳಪಡಿಸಿರುವ ಆಲೂಗಡ್ಡೆ ಮತ್ತು ಈರುಳ್ಳಿ 
ಕ್ಷೇತ್ರದ ಬೆಂಗಳೂರು ಉತ್ತರ ತಾಲ್ಲೂಕಿನ ದಾಸನಪುರ ಹೋಳಿಗೆ ಸೇಬದ ಮತ್ತಹಳ್ಳಿ. ಪಿಳ್ಳಹಳ್ಳಿ ಮತ್ತು ವಡೇರಹಳ್ಳಿಯಲ್ಲಿ' ಗ್ರಾಮದ ಪರಿಮಿತಿಯೊಳಗಿನ 
ಪ್ರದೇಶವನ್ನು ಉಪಮಾರುಕಟ್ಟೆ ಎಂದು ಕಳಗಿನ ಅಡುಸೂಚೆಯಲ್ಲಿವ ಎವಿಢ ಸರ್ವೆ ನಂಬರುಗಳಲ್ಲಿನ ಒಟ್ಟು 67.25 ಎಕರೆ ಪ್ರದೇಶವನ್ನು ಉಪ ಮಾರುಕಟ್ಟೆ 


ಪ್ರಾಂಗಣ ಎಂದು ಈ ಮೂಲಕ ಘೋಷಿಸಿದ್ದೇವೆ. | 
ಅನುಸೂಚಿ 


. ಸರ್ಕಾರಿ ಜಮೀನಿಗೆ ಚೆಕ್ಕುಬಂದಿಗಳು 


ಪಡೇರಹಳಿ ಗಡಿ ಮತ್ತು ಸರ್ಮೆ ನಂ.20 

ಸರ್ವೇ ನಂ.41 

ರೈಲ್ವೆ ಲೈನ್‌ ಮತ್ತು ಸರ್ವೆ ನಂ.41 
ವಡೇರಹಳ್ಳಿ ಗಡಿ 

ಸರ್ವೆ ನಂ.40 

ರಸ್ನೆ 

ಉಳಿಕೆ ಜಮೀನು 

ವಡೇರಹಳ್ಳಿ ಸರ್ದೆ ನಂ.20 

ಸರ್ನಿ ನಂ.53 ಮತ್ತು ಕಣ್ಣ ಬಡಾವಣೆ 
| ಸರ್ವೆ ನಂ.52 ರ ಉಳಿಕೆ 'ಮತ್ತು ಹಿ: 
ರಸ್ತೆ ಹಾಗೂ ಹಿಡುವಳಿ ಜಮೀನು 
ಹಿಡುವಳಿ ಜಮೀಮ ಮತ್ತು ಬಡಾ: 
ರೆಸೆ ಮತ್ತು ಸರ್ವೆ ನಂ.41 

“ಉಳಿಕೆ ಜಮೀನು ಮಶ್ತು ಸರ್ವೆ ನಂ.132 
ಉಳಿಕೆ ಜಮೀನು ಮತ್ತ ಸರ್ವೆ ನಂ.132 


p k | ಗಾ 
Microsoft Word - 1-Part-3-16-1-14-PF-_ Page-73-78_ - Bangalo... HC:/Users/Admin/Downloads/Bangalore APl 


ವ್‌ UN 


ಬಾಲ, ಬನಧರಿ ೧೬, ೨ಿ೦ಗಿಳಿ 


ತ್‌್‌ ಬಾ 
c A ಸಂಖ್ಯೆ: ಕೃಮಾಣ/ನಿಯವಿ/ಖಾಮಾಪ್ರಾಂ/42/11-12, ದೆಂಗಳೂರು. ದಿನಾಂಕ; 30-10-2013 


. ಮೆಟ್ರೋ ಕ್ಯಾಶ್‌ ಅಂಡ್‌ ಕ್ಯಾರಿ ಇಂಡಿಯಾ ಪ್ರೈವೇಟ್‌ ಲಿಮಿಟೆಜ್‌, ನಂ.263, ಇಂಡಸ್ವಿಯಲ್‌ ಸರ್ಬರ್ಸ್‌ ಐ ಬ್ಲಾಕ್‌. ವಾರ್ಡ್‌-9, ಸುಬ್ರಹ್ಮಣ್ಯನಗರ. 
ಬೆಂಗಳೂರು-560055 ಇವರು, ಕರ್ನಾಟಕ [7 ಉಪ್ಪನ್ನ ಮಾರುಳಟ್ಟಿ, ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ನಿಯಮಾವಳಿ 968ರ ನಿಯಮ 
(ಭರ ಅನ್ವಯ ಖಾಸಗಿ ಮಾರುಕಟ್ರೆ ಸ್ಥಾಸನೆಗೆ ಲೈಸೆನ್ಸ್‌ ಮಂಜೂರಾತಿಗಾಗಿ ಆರ್ಜಿಯನ್ನಿ ಸಲ್ಲಿಸಿರುತ್ತಾರೆ. ನಿಯಮ 87ಬ(7) ರಲ್ಲಿ 
ನಿಗಧಿಪಡಿಸಿರುವಂತೆ. ಸದರಿಯವರು ಉದ್ದೇಶಿಸಿರುವ ಖಾಸಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟಿಗೆ ಸೌಲಧ್ಯಗಳನ್ನು ಒದಗಿಸಿದ್ದು, ಇವುಗಳನ್ನು 
ದೃಢೀಕರಸಿಕೊಳ್ಳಲಾಗಿದೆ. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ] ಅಧಿನಿಯಮ 1966ರ ಕಲಂ 602ರಲ್ಲಿ ಪ್ರದಶ್ತವಾದ ಅಧಿಕಾರದ 
ಮೇರೆಗೆ ಕೃಷಿ ಮಾರಾಟ ನಿದೆರಶಕನಾಗಿರುವ ಎಸ್‌ ವಸ್ಯದ ಅದ ನಾನು ಅಧಿಸೂಚತ ಕೃಿ ಉಶ್ಪನ್ನಗಳ ಖರೀದಿ ಹಾಗೂ ಮಾರಾಟಕ್ಕಾಗಿ 


ಬಹಿ ಅಟ 


'ಅನುಣೂಚಿಯಲ್ಲಿ ನಿಗಧಿಪಡಿಸಿದ ಠಃ ಕೆಠಕಂಡ ಸ್ಥಳವನ್ನು ಖಾಸೆಗಿ ಮಾರುಕಟ್ಟೆ ಬ್ರಾಂಗಣವೆಂದು ಘೋಷಿಸಿದ್ದೇನೆ. 
ಅನುಸೂಚಿ ' 
ಸರ್ವೆ ನಂ.ಖಿಗಿಎ, ಬರ್ತನ ಅಗ್ರಹಾರ, ಜೇಗೂರ್‌ ಹೋಟಳಿ, ಹೊಸೂರು ಮುಖ್ಯ ರಸ್ತೆ. ಬೆಂಗಳೂರು ಇಲ್ಲೆ 3 ಎಕರೆ 5 ಗುಂಚೆ ಪ್ರದೇಶದ 
ಹೀಮಾಬದ್ಧ ಸ್ಥಳ 
ಪೂರ್ವಕ್ಕೆ : ಸರ್ವೆ ನಂ3234 ೩ 3 ಜಮೀನು. p 
2 ಪಕ್ಚಿಮಕ್ಳಿ ನ ರಾಯಲ್‌ ಸಾರೀ ಆಫಿಟರ್ಟಮೆಂಟ್‌ಗೆ' ಸೇಬದ ಸರ್ವ್‌ ನಂತಿ3ಗಿಬ' ರ ಉಳಿದ ಜಮೀನು. 
ಉತ್ತರಕ್ಕೆ : ಸರ್ನೆ ನಂಗ 35 ಹಮೀಮ. 
ಬಿಕ್ಷಣಕ್ಕಿ »' ಎನ್‌.ಸೆ್‌.? ಲಸ್ತೆ. 
ನಿರ್ದೇಶಕರು, 
Paz ಕೃಷಿ ಮಾರಾಟ ಇಲಾಖೆ. 
೬೮50 ಬೆಂಗಳೂರು 
ಕೃಷಿ ಮಾರಾಟಿ ನಿರ್ದೇಶಕರ ಕಛೇರಿ, ನಂ.16, 11ನೇ ರಾಜಭವನ ರಸ್ತೆ, ಬೆಂಗಳೂರು NN 
ಅಧಿಸೂಚನೆ - _ 


ಸಂಖ್ಯೆ: ಕೃಮಾಇ/246/ನಿಯವಿ/2009, ಬೆಂಗಳೂರು, ದಿನಾಂಕ: 28-09-2013 
ಕರ್ನಾಟಕ ಕೃಷಿ "ಉತ್ಪನ್ನ ಮಾಡುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧ) ಅಧಿನಿಯಮ ' 1966ರ ಕಲಂ 6(2)ರಲ್ಲಿ ಪ್ರದತ್ತವಾದ 
Y. ಅಧಿಕಾರವನ್ನು ಚಲಾಯಿಸಿ, ಕನಾಟಕದಲ್ಲಿನ ಕೃಷಿ ಮಾರಾಟ ಇಲಾಖೆಯ" ನಿರ್ದೇಶಕವಾಗಿರುವ ಪಿ.ಎಸ್‌,.ವಸ್ತದ ಆದ ಭಾನು ಅಧಿಸೂಚನೆ ಸಂಖ್ಯೆ: 
ಕೈಮಾಲು246/ವಿಯವಿ೧009. ದಿನಾಂಕ; 07-10-2009 ರಲ್ಲಿ ದಾಸನಮರ ಉಪ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಮತ್ತು ಈರುಳ್ಳಿ ಕೃಷಿ ಉಪ್ಪನ್ನಗಳನ್ನು 
ಮಾರಾಟ ಫಿಯಂತ್ರಾಕ್ಯಾಗಿ ಒಳವಡಿಸಿರುವುದನ್ನು ರದ್ದುಪಡಿಸಿ ಈ ಕೆಳಕಂಡ ಕೃಷಿ ಉತ್ಪನ್ನಗಳ, ಮಾರಾಟ ನಿಯಂತ್ರಣಕ್ಕಾಗಿ ಒಳಪಡಿಸಿ ಘೋಟಟಿದ್ದು, 
ಘ್‌ ಉಳಿದಂತೆ ಸದರಿ ಅಧಿಸೂಚನೆಯಲ್ಲಿನ ಅಂಕಗಳು ಮುಂದುವರೆಯುತ್ತವೆ. i 
_ ಕೈಟ ಉತ್ಪನ್ನಗಳು 
ಎಲ್ಲಾ ಗಗ, 3.ಸಜ್ಜೆ, ಜವೆ ಗೋಧಿ. 5. ದೋಳ, 65೦ಬು. 2ಮೆಕ್ಕಬೋಳ, ೬ನವಣೆ, 9೫ತ್ರ 
¥ 15.ಬೊಂಬು, 1ರ.ಬೆಪ್ತ ೧.ಹಿಪ್ಪೇಬೀಜ. (ನಿಹೊಂಗೇಬೀಜ್ಯ 19.ದೇವನಬ್ಜಜ, 
2ರಿಸೀಗೇಕಾಯಿ, 243೬ಣಸೇತೇಲ್ಲು. 4: ಹ ಮಂಕೆ. 25ಯೋರೆಹಣ್ಣು 26.ಪುಳಿಹಣ್ಣುಗಳು. 27,ಜೆಕ್ಕೋತನ ಹಣ್ಣ. 
25.ಖೇರಲೆಯಣಣ್ಣ (ಸೀೆಯಗ್ಬ) 29.ದ್ದುತ್ಷಿ. 3. ತೆಯಾಬ್ಬ. 12 4೧ದೆಯಬ್ದ 33.5ರಬೂಬ, 34.ಮಾವಿನಹಣ್ಣು, 35 ಮೂಸಂಬಿ, 
36.ಮರಸೇಬು, 37.ಪೈನಿವಟ್‌( ಅನಾಸ್‌). ಕ ಮಬನ ಯ್ಯ ಸರಂಗಿರಲ್ಞು. 39.ದಾಳಿಂಬೆಹಣ್ಯು. ಇ0.ಸಪೋಟಾ, ಸಸಿದ್ಯೋಟ, 42ಕಿತ್ತಳಿ, 
ಕಲ್ಲಂಗಡಿ 4ತೆ.ನೆಟಗಡರೆ(ಶೇರಗಂ) (ಯು ಮತ್ತು ಬೀಜ), 45.ಹರಳುಬೀಜ, 46.ಜತ್ತಿವೀಟ, 87.ಅಗಸೆಬೀಜ, 48.ಸಾಸುನೆ, 49.ಹುಚ್ಚೆಳ್ಳು 50.ಕುಸುಬೆ. 
5ಎಳ್ಳು 52.ಸೂರ್ಯಕಾಂತಿಜೀಜ, 53.ಸೋಯಾಬೀನ್‌. 56.ಅಡಿಕೆ. 55ಗೋಡಂಜಿಬೀಜ, 56.ಒದಮೆಣಸಿನಕಾಯಿ, 57.ತೆಂಗಿನಕಾಯಿ, 58ಕೊಬ್ಬರಿ. 
59.ಕೊತ್ತಂಬರಿಬೀಜ (ಧನಿಯಾ), $0.ಬೆಳ್ಳುಳ್ಳಿ 61.ಶುಂಠಿ, 62ಮೆಂತ್ಯ 63.ಕಳುಮೆಣಸು. 64.ಅರಿಶಿನ, 65.ಅ೮ಸಂದೆ (ಇಡೀ ಮತ್ತು ಒಡೆದ), 66೪ಅವರೆ 
(ಇಡೀ ಮತ್ತು ಒಡದ). 67.5ಡಲ (ಇಡೀ ಮತ್ತು ಒಡೆದ), 68.ಉದ್ದು (ಇಡೀ ಮತ್ತು ಒಡೆದ). 69.ಬುಲ್ಲರ್‌ (ಇಡೀ ಮತ್ತು ಒಡೆದ), 70.ಹಿಸರು 
(ಇಡೀ ಮತ್ತು ಒಡೆದು, 7.ಹುರುಳಿ. 72ಲಾಕ (ಇಡೀ ಮತ್ತು ಒಡೆದ), 73.ಮಡಿಕೆ (ಮಟಕಿ) (ಇಡೀ ಮುತ್ತು ಒಡೆದ). 74.ಚೆನ್ನಂಗಿ (ಮಸೂರಿ) 
(ಇಡೀ ಮತ್ತು ಒಡೆದು. 75ಬಟಾಣೆ. 76ಕೊಗಡ (ಬಡೀ ಮತ್ತು ಒಡೆದು, 7ನೋತ್‌ (ಇಡೀ ಮತ್ತು ಒಡೆಜು, 74ಎಲ್ಲಾ. ತರಕಾರಿಗಳು 
(ಸೊಪ್ಪುಗಳು ಸೇರಿಸಿ) (೧೪ನ್‌ ಹೊರತುಪಡಿಸಿ). 79.ಯಿಗಳು, 80.ಹಸಿರುಮೆಣಸಿಸಕಾಯಿ. 8.ಈರುಳ್ಳಿ. 82ಅಲೂಗೆಡ್ಡೆ, 83.ಸುವರ್ಣಗೆಡ್ಡೆ. 
ತ4ಸಿಹಿಗೆಣಿಸು (ಗೇರಿಸು)ಿ, 85.ಬೊವ್ಯಾಟೋ, 86.ವೀಳೈದೆಲಿ, 87.ಬೆಲ್ಲ, ಕೆಓಶೆಂಗಿನರದ್ಧಿ, 89.ಒಣಬ್ದಾಕ್ಷಿ Ya 


ಓಜೆತ್ತಿ (ಬೀಜ ತಗೆದ ಮುತ್ತು ತೆಗೆಯದ. 
Woh Wet 122ಮೆ (RT). A, 


ಪಿಎಸ್‌.ವಸ್ತದ, 
PR, 2378 p ಸಾಪ 
MK a0 ಕೃಷ ಮಾರಾಟ ಇಲಾಖೆ, ಬೆಂಗಳೂರು 


